ಕರ್ನಾಟಕ ವಿಧಾನ ಪರಿಷತ್ತು 


4 ಚುಳೆ ಗುರುತಿಲ್ಲದ ಪ್ರಶ್ನೆ 562 
ಸಂಖ್ಯೆ 
'| ಸದಸ್ಯರ ಹೆಸರು | ಡಾ। ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕೇತು) 
ಉತ್ತರಿಸಬೇಕಾದ ದಿನಾಂಕ 09-03-2020 
ಉತ್ತರಿಸಬೇಕಾದ ಸಚಿವರು | ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗಾ” 
ಸ | ಸಕಾಲ ಸಚಿವರು 
ಸೆ| ಪ್ರಶ್ನೆ ಉತ್ತರ 
re) | ಕರ್ನಾಟಿಕ | ರಾಜ್ಯದಲ್ಲಿನ ಖಾಸಗಿ ಅನುದಾನರಹಿತ ಶಾಲೆಗಳ ಸಂಖ್ಯೆ 
"ದಲ್ಲಿರುವ ಖಾಸಗಿ Ey 
ಅನುದಾನ ರಹಿತ ಪ್ರಾಥಮಿಕ - ಪ್ರೌಢ ಪದವಿಪೂರ್ವ 
ಪ್ರಾಥಮಿಕ/ 14644 7265 3273 
ಪ್ರೌಢ ಶಿಕ್ಷಣ/ 
ಪದವಿಪೂರ್ವ [ಜಿಲ್ಲಾವಾರು ಪಟ್ಟಿ ಅನುಬಂಧ- 1 ರಲ್ಲಿರಿಸಿದೆ) 
ಶಿಕ್ಷಣ ಸಂಸ್ಥೆಗಳ 
ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು 
ವಿವರಗಳನ್ನು 
ನೀಡುವುದು) 
ಆ) ಈ ರಾಜ್ಯದಲ್ಲಿನ ಖಾಸಗಿ ಅನುದಾನರಹಿತ ಶಾಲೆಗಳಲ್ಲಿನ ಸಿಬ್ಬಂದಿಗಳ ಸಂಖ್ಯೆ 
ಸಂಸ್ಥೆಗಳಲ್ಲಿ 
ಕೆಲಸ ಪ್ರಾಥಮಿಕ ಪ್ರೌಢ ಕ್‌ 
ನಿರ್ವಹಿಸುತ್ತಿರುವ 88670 34119 25637 
ಸಿಬ್ಬಂದಿಗಳ 
"| ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಜಿಲ್ಲಾವಾರು ಪಟ್ಟಿ ಅನುಬಂಧ: 2 ರಲ್ಲಿರಿಸಿದೆ] 
ವಿವರಗಳನ್ನು 
ನೀಡುವುದು) 
ಇ | ಇಡೀ ಶಿಕಣ 
ಹಲಾಬೆಯ ಸರ್ಕಾರಿ. | ಅನುದಾನಿತ |! ಅನುದಾನ | ಒಟ್ಟು ಸರ್ಕಾರಿ 
ಸಿಬ್ಬಂದಿಯ ಸಿಬಂದಿ | ಸಿಬಂದಿ ರಹಿತ ಸಿಬ್ಬಂದಿ | ಸಿಬ್ಬಂದಿ ಸಿಬ್ಬಂದಿ 
_ [ಶೇಕಡವಾರು ಸಿಬ್ಬಂದಿ ಪ್ರಮಾಣ(%) | ಪ್ರಮಾಣ(%) 
ಪ್ರಮಾಣ ಎಷ್ಟು: | 
ಪ್ರಾಥಮಿಕ! 1,60,663 | 10,884 | 88,670 {2,60,217 | 3408 65.92 
ಪ್ರೌಢ 35997 [13,927 34,119 84043- 14060 59.40 | 
ಪಿಯುಸಿ [10941 19644 25637 “TB 88.14 11.85 


ಈ) 


ಉ) 


"| ಪಿಬ್ಬಂದಿಗೆ 


ಈ 
ಮಾನವೀಯ 
ದೃಷ್ಟಿಯಿಂದ 
ಉಚಿತವಾಗಿ 
ಹೆಲ್‌ ಕಾರ್ಡ್‌ನ್ನು 
ನೀಡಲು ಸರ್ಕಾರ 
ಯೋಚಿಸಿದೆಯ 


ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಕರ್ನಾಟಕ ಶಿಕ್ಷಣ ಅಧಿನಿಯಮ-1983 
ಮತ್ತು ಅದರಡಿ ರಚಿಸಲ್ಪಟ್ಟ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ (Classification, Regulation and 
Prescrition of curricula) ವಿಯಮಗಳು, 1995ರ ವಾಪಿಗೆ: ಒಳಪಡುತ್ತಾರೆ. ಇವರನ್ನು ಸರ್ಕಾರಿ: 
ನೌಕರರೆಂದು ಪರಿಗಣಿಸಲಾಗುವುದಿಲ್ಲ. 3 


ಅನುದಾನಿತ. ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳು ಕರ್ನಾಟಕ ಸರ್ಕಾರಿ ನೌರಕರರ 
(ವೈದ್ಯಕೀಯ ಹಾಜರಾತಿ) ನಿಯಮಗಳು-1968ರ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಆದುದರಿಂದ 
ಇವರು ಹೆಲ್‌ ಕಾರ್ಡ್‌ ಸೌಲಭ್ಯಕ್ಕಾಗಿ ಅರ್ಹರಿರುವುದಿಲ್ಲ ಹಾಗೂ ಕರ್ನಾಟಿಕ ಶಿಕ್ಷಣ ಸಂಸ್ಥೆಗಳು 
(ಖಾಸಗಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಗಳ ನೌಕರರ ನೇಮಕಾತಿ ಮತ್ತು 
ಸೇವಾ ಷರತ್ತು ಹಾಗೂ ನಿಬಂಧನೆಗಳು) ನಿಯಮಗಳು -199ರ ಅನುಬಂಧ 3) ರನ್ವಯ 


ಹಾಗಿದ್ದರೆ, — 
ಈ ಶೈಕ್ಷಣಿಕ 
ವರ್ಷದಿಂದಲೇ 
ಈ ಯೋಜನೆ 
ಯನ್ನು ಜಾರಿಗೆ 
ತರಲಾಗುವುದೇಳ? 


ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯಕ್ಕೂ ಅರ್ಹರಿರುವುದಿಲ್ಲ. 


ಮೇಲಿನ ಉತ್ತರದಿಂದ ಉದ್ಮವಿಸುವುದಿಲ್ಲ. 


ಇಡಿ 34 ಪಿಜಿಸಿ 2020 


ಎಸ್‌ಸೌರೇಶ್‌ ಕುಮಾರ್‌ 


ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ 
ಸಕಾಲ ಸಚಿವರು 


